KA/ BG-GPO/2515/WPP-47 / 2009-2011 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೭, ೨೦೧೧ (ಚೈತ್ರ ೧೭, ಶಕ ವರ್ಷ ೧೯೩೩) ಸಂಚಿಕೆ ೧೪ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


HOME SECRETARIAT 
CORRIGENDUM 
NO. HD 263 POSIPA 2010, Bengaluru, Dated 4th March, 2011. 


The confirmation date in the cadre of Dy, SPs in respect of the following officers issued in Notification No. HD 263 
POSIPA 2010 dated 01-01-2011, has been modified and read as under, with effect from 01-01-2011. 











Sl. Name of the officer Confirmation date in Sl.No. in the confirmation list 
No. Dy-Sp post 

1. Phanindra Singh 05-02-1995 6(a) 

2. Marthurkar B.S. 01-11-1998 13(a) 




















By Order and in the Name of the Governor of Karnataka, 
T. N. RAVIPRAKASH, 
Under Secretary to Government, 
P.R. 341 Home Department (Police Services) 


PERSONNEL & ADMINISTRATIVE REFORMS SECRETARIAT 
NOTIFICATION 
NO. DPAR 14 SFP 2011, Bengaluru, Dated 8th March, 2011. 


Sri. Ashok B.Basarkod, IFS (KN 95), Conservator of Forests, Research, Dharwad is transferred with immediate effect 
and posted until further orders as Conservator of Forests, Bellary vice Sri Manoj Kumar Shukla, IFS transferred. 


By Order and in the name of the Government of Karnataka, 
ASHOK P. ATRE, 
Under Secretary to Government, 
P.R.342 DP AR (Services-IV) 


NOTIFICATION 
NO. DPAR 08 SAP 2011, Bengaluru, Dated 3rd March, 2011. 


Sri. V.Madhu, IAS (KN-78) is permitted to retire from service with effect from the afternoon of 3° March 2011, under 
Rule 16(2) of All India Services (DCRB) Rules, 1958. The balance notice period stipulated under the Rules is waived off in 
accordance with the Second Proviso to Rule 16(2) of the said Rules. 
By Order and in the name of the Government of Karnataka, 
ASHOK P. ATRE, 
Under Secretary to Government, (i/c) 
P.R.343 DP & AR (Services-l) 


(೧೬೯) 


೧೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೭, ೨೦೧೧ ಭಾಗ-೨ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 59 ಎಎಸ್‌ಡಿ 2011, ಬೆ೦ಗಳೂರು, ದಿನಾಂಕ: 14ನೇ ಮಾರ್ಚ್‌, 2011 


ಶ್ರೀ ಟಿ.ಕೆ. ಬಸವರಾಜು, ನಿವೃತ್ತ ತಹಶೀಲ್ದಾರ್‌, ಗೇಡ್‌-॥, ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ 
ಖಾತೆಯಲ್ಲಿರುವ 240 ದಿನಗಳ ಗಳಿಕೆ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು, ನಿಯಮ 1181 (ಎ) ಹಾಗೂ (4)ರನ್ವಯ 
ನಗಧೀಕರಿಸಲು ಮಂಜೂರಾತಿ ನೀಡಿದೆ. 


ಸದರಿಯವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆಗಳು ಇರುವುದಿಲ್ಲವೆಂದು ಈ ಮೂಲಕ ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಸಸಾಲಟ್ಟಿ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 344 ಕಂದಾಯ ಇಲಾಖೆ (ಸೇವೆಗಳು-3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 23 ಆಸೇವ 2011, ಬೆ೦ಗಳೂರು, ದಿನಾಂಕ: 08ನೇ ಮಾರ್ಚ್‌, 2011 


ಈ ಕೆಳಕ೦ಡ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 











ಕ್ರಮ ಅಧಿಕಾರಿಯ ಹೆಸರು ಮತು ಪಸುತ ಹುದೆ 
CLE ಇ ವರ್ಗಾಯಿಸಿ ನೇಮಿಸಲಾದ ಹುದೆ 
ಸಂಖ್ಯೆ ಶ್ರೀಯುತರು: ಈ 
1 ಹರಿಣಿ ವನಜಕುಮಾರಿ, ಸಹಾಯಕ ಆಯುಕ್ತರು (ಆಡಳಿತ-2) ಬೃಹತ್‌ ಬೆಂಗಳೂರು 
ಕಿರಿಯ ಶ್ರೇಣಿ, ಮಹಾನಗರ ಪಾಲಿಕೆ, ಬೆಂಗಳೂರು - ಖಾಲಿ ಹುದ್ದೆಗೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ದಿ ಇಲಾಖೆಯ 
ವಶಕ್ಕೆ ನೀಡಿದೆ. 
2 ಆರ್‌.ವೆಂಕಟೇಶ್‌, ಇವರ ವರ್ಗಾವಣೆ ಆದೇಶವನ್ನು ರದ್ದುಪಡಿಸಿ, 


ಕಿರಿಯ ಶ್ರೇಣಿ, ಉಪವಿಭಾಗಾಧಿಕಾರಿ, ಬಳ್ಳಾರಿ | ಉಪವಿಭಾಗಾಧಿಕಾರಿ, ಬಳ್ಳಾರಿ ಉಪವಿಭಾಗ, ಬಳ್ಳಾರಿ ಜಿಲ್ಲೆ 
ಉಪವಿಭಾಗ, ಬಳ್ಳಾರಿ ಜಿಲ್ಲೆ (ಉಪವಿಭಾಗಾಧಿಕಾರಿ, ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 

ಹರಪನಹಳ್ಳಿ ಉಪ ವಿಭಾಗ, ದಾವಣಗೆರೆ ಜಿಲ್ಲೆ ಹುದ್ದೆಗೆ 
ವರ್ಗಾವಣೆ ಆದೇಶದಲ್ಲಿ) 

3 ಟಿ. ವೆಂಕಟೇಶ್‌, ಉಪ ವಿಭಾಗಾಧಿಕಾರಿ, ಹರಪನಹಳ್ಳಿ ಉಪವಿಭಾಗ, 
ಉಪವಿಭಾಗಾಧಿಕಾರಿ, ಚಿತ್ರದುರ್ಗ ದಾವಣಗೆರೆ ಜಿಲ್ಲೆ. 

ಉಪ ವಿಭಾಗ, ಚಿತ್ರದುರ್ಗ ಜಿಲ್ಲೆ. 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 345 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 43 ಆಸೇವ 2011, ಬೆ೦ಗಳೂರು, ದಿನಾಂಕ: 7ನೇ ಮಾರ್ಚ್‌, 2011 


ಈ ಕೆಳಕ೦ಡ ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌/ಹಒರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 
ಕಮ ಅಧಿಕಾರಹಮ'ಹಸರಮತ್ತುಪಸುತ ಹಾಡ್ಡಿ 
ಸಂಖ್ಯೆ ಶ್ರೀಯುತರು: 
I ವೆಂಕಟರಮಣ ಎನ್‌. ನಾಯಕ್‌, ಸೂಪರ್‌ ಬೈಂ ಸ್ಕೇಲ್‌ ನಿರ್ದೇಶಕರು (ಗಾಮೀಣ ಮೂಲಭೂತ ಸೌಲಭ್ಯಗಳು), 
ಅಪರ ಆಯುಕ್ತರು (ಭೂ ನಿರ್ವಹಣೆ ಯೋಜನೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, 
ಇತರೆ), ಪ್ರಾದೇಶಿಕ ಆಯುಕ್ತರ ಕಛೇರಿ, ಗುಲ್ಬರ್ಗಾ ಬೆಂಗಳೂರು-ಖಾಲಿ ಹುದ್ದೆಯಲ್ಲಿ. 


ಸ್‌ 





ವರ್ಗಾಯಿಸಿ ನೇಮಿಸಲಾದ ಹುದ್ದೆ 




















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೭, ೨೦೧೧ ೧೭೧ 











2 ನಾಗಾನಾಯಕ್‌, ವಿಶೇಷಾಧಿಕಾರಿಗಳು, ಕುಮಾರಕೃಪ ಅತಿಥಿ ಗೃಹ, ಬೆ೦ಗಳೂರು 
ಹಿರಿಯ ಶ್ರೇಣಿ, ಹುದ್ದೆಗೆ - ಶ್ರೀ ನಾಗರಾಜ ಇವರ ಸ್ಥಾನದಲ್ಲಿ. 
ನೇಮಕಾತಿ ನಿರೀಕ್ಷಣೆಯಲ್ಲಿ 
3 ನಾಗರಾಜ, ಪ್ರಧಾನ ವ್ಯವಸ್ಥಾಪಕರು-।, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ 
ವಿಶೇಷಾಧಿಕಾರಿಗಳು, ಕುಮಾರಕೃಪ ಅತಿಥಿ ಗೃಹ, | ನಿಗಮ, ಬೆ೦ಗಳೂರು ಹುದ್ದೆಗೆ - ಶ್ರೀಮತಿ ಪ್ರಭಾವತಿ ಇವರ 
ಬೆಂಗಳೂರು. ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 346 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 40 ಆಸೇವ 2011, ಬೆ೦ಗಳೂರು, ದಿನಾಂಕ: 4ನೇ ಮಾರ್ಚ್‌, 2011 


ಶ್ರೀ ಪಾಂಡುರಂಗ ಬೊಮ್ಮಯ್ಯ ನಾಯಕ್‌, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌), ಅಪರ ನಿರ್ದೇಶಕರು, ಪೌರಾಡಳಿತ 
ನಿರ್ದೇಶನಾಲಯ, ಬೆಂಗಳೂರು, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವ್ಯವಸ್ಥಾಪಕ ನಿರ್ದೇಶಕರು, ಮಾರ್ಕೆಟಿಂಗ್‌ ಕನ್ನಲೆಂಟ್‌ ಅಂಡ್‌ ಏಜೆನ್ಸೀಸ್‌ ಲಿಮಿಟೆಡ್‌, ಬೆಂಗಳೂರು ಹುದ್ದೆಗೆ - ಶ್ರೀ ವಿ.ಮುನಿಯಪ್ಪ, ರವರ ಸ್ಥಾನದಲ್ಲಿ 
ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 347 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 41 ಆಸೇವ 2011, ಬೆ೦ಗಳೂರು, ದಿನಾಂಕ: 4ನೇ ಮಾರ್ಚ್‌, 2011 


ಶ್ರೀ ಬಿ.ಎಸ್‌.ಪತ್ರಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ), ಜನರಲ್‌ ಮ್ಯಾನೇಜರ್‌, (Finance and Administration), ಕರ್ನಾಟಕ ಮಾಹಿತಿ 
ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸೇವೆಗಳು, ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಕಾರ್ಯದರ್ಶಿ, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು - ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ 
ಸೇವೆಯನ್ನು ವಸತಿ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 348 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 33 ಆಸೇವ 2011, ಬೆ೦ಗಳೂರು, ದಿನಾಂಕ: 4ನೇ ಮಾರ್ಚ್‌, 2011 


ಶ್ರೀ ಎಸ್‌.ಜಿ.ಸೋಮಶೇಖರ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ), ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿಗಳ 
ಅಭಿವೃದ್ಧಿ ಯೋಜನೆ, ಬೆಳಗಾಂ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 


ಏಶೇಷ ಭೂಸ್ವಾಧೀನಾಧಿಕಾರಿ, ಕೆ.ಐ.ಎ.ಡಿ.ಬಿ. ಬೆಂಗಳೂರು - ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು 
ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 349 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


೧೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೭, ೨೦೧೧ ಭಾಗ-೨ 





ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಯುಸೇಇ 62 ಯುಇಸೇ 2007, ಬೆಂಗಳೂರು, ದಿನಾಂಕ: 8ನೇ ಮಾರ್ಚ್‌, 2011 


ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಈ ಕೆಳಕಾಣಿಸಿದ ಅಧಿಕಾರಿಗಳಿಗೆ ಅವರುಗಳನ್ನು ಜಂಟಿ ನಿರ್ದೇಶಕರ ಹುದ್ದೆಯಲ್ಲಿ 
ಸ್ವತಂತ್ರ ಪ್ರಭಾರದಲ್ಲಿ ನೇಮಿಸಲಾದ ದಿನಾಂಕ:12-03-1996ರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವಾ 
(ಮುಂಬಡ್ತಿ, ವೇತನ ಮತ್ತು ಪಿಂಚಣಿ ಕ್ರಮಬದ್ಧಗೊಳಿಸುವಿಕೆ) ನಿಯಮಗಳು-1978ರ ನಿಯಮ 2(3) ರನ್ವಯ ಜಂಟಿ ನಿರ್ದೇಶಕರ ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ. 

1 ಶ್ರೀ ವೈ.ಆರ್‌. ಕಾಂತರಾಜೇಂದ್ರ 


2. ಶ್ರೀ ಸಿ.ಜಿ. ಶೆಟ್ಟರ್‌ 

3. ಶ್ರೀಮತಿ ಎಂ.ಎಸ್‌. ಲಲಿತ 

4. ಶ್ರೀ ಎಜಾಜ್‌ ಅಲಿ 

5. ಶ್ರೀಮತಿ ಎಸ್‌. ಲಲಿತಮ್ಮ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 350 ಯುವಜನ ಸೇವಾ ಇಲಾಖೆ. 
HIGH COURT OF KARNATAKA 
NOTIFICATION 


NO. GOB (1)21(11)/2011, Bengaluru, Dated 24th February, 2011. 


The Presiding Officer of the court of the Civil Judge and JMFC, Shikaripur, is concurrently appointed as the Presiding 
Officer of the court of Civil Judge and JMFC., Sorab. 


AND 
The Presiding Officer of the court of the Civil Judge and JMFC, Shikaripur, is concurrently appointed as the Presiding 
Officer of the courts of the Prl. Civil Judge and JMFC., Sagar and Addl. Civil Judge and Addl. JMFC., Sagar, on Civil side only, from 
12-02-2011 to 13-03-2011, during the leave period of Sri. Ravi @ Ravindra D.Ari, Civil Judge and JMFC., Sorab. 


BY ORDER OF THE HIGH COURT, 
P.R. 351 REGISTRAR (JUDICIAL) 


NOTIFICATION 
NO. GOB (1) 3/2011, Bengaluru, Dated 24th February, 2011. 


In modification to this office Notification of even number dated : 25-01-2011, the Presiding Officer of the court of Civil 
Judge and JMFC., Sindhanur, who has been concurrently appointed as the Presiding Officer of the court of Civil Judge and JMFC., 
Lingasugur, is directed to itinerate the said court for three days in a week, with immediate effect and until further orders. 


By Order of the High Court, 
R.B. BUDIHAL, 
P.R. 352 REGISTRAR GENERAL 


NOTIFICATION 
NO. GOB. Il. 81(1)/2011, Bengaluru, Dated 4th March, 2011. 


In exercise of the powers conferred by sub-section (2) of Section 18 of the Code of Criminal Procedure, 1973 (Central 
Act 2 of 1974), the High Court of Karnataka hereby continues the appointment of Sri K. Rachaiah, as Special Metropolitan 
Magistrate (Railways), Bengaluru, made in the High Court Notification No. GOB.II.426/2004, dated 23-02-2006 for a further period 
of two months as a last extension, from 03-03-2011 to 02-05-2011. 


By Order of the High Court, 
R.B. BUDIHAL, 
P.R. 353 REGISTRAR GENERAL 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೭, ೨೦೧೧ ೧೭೩ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 250 ಆಸೇಇ 2010, ಬೆ೦ಗಳೂರು, ದಿನಾಂಕ: 09ನೇ ಮಾರ್ಚ್‌, 2011 
ಕರ್ನಾಟಕ ಗೆಜೆಟೆಡ್‌ ಪ್ರೊಬೇಷನರ್‌ಗಳ ನೇಮಕಾತಿ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) ನಿಯಮಗಳು 1997 ರ ಅಡಿಯಲ್ಲಿ 
ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೇಮಕಗೊಂಡ ಕೆಳಕಂಡ 2008ನೇ ಬ್ಯಾಚ್‌ ಕೆ.ಎ.ಎಸ್‌. ಕಿರಿಯ ಶ್ರೇಣಿ ಪರೀಕ್ಷಾರ್ಥಿಗಳಿಗೆ 
ಅನುಬಂಧದಲ್ಲಿರುವಂತೆ ಇಲಾಖಾ ಮುಖ್ಯಸ್ಥರ/ಸಾರ್ವಜನಿಕ ಉದ್ದಿಮೆಗಳಲ್ಲಿ (Public Sector undertakings) ತರಬೇತಿ ಕಾರ್ಯಕ್ರಮಕ್ಕೆ 
ನಿಯೋಜಿಸಲಾಗಿದೆ. 



































ಕ್ರಮ ಅಧಿಕಾರಿಯ ಹೆಸರು ಕ್ರಮ ಅಧಿಕಾರಿಯ ಹೆಸರು 
ಸಂಖ್ಯೆ ಶ್ರೀ/ಶ್ರೀಮತಿ ಸಂಖ್ಯೆ ಶ್ರೀ/ಶ್ರೀಮತಿ 
1 ವಿಜಯ್‌ ಬಿ.ಪಿ. 1] ಸಿದ್ದಲಿಂಗಯ್ಯ ಎಸ್‌.ಹಿರೇಮಠ 

2 ಶ್ರೀಹರ್ಷ ಎಸ್‌. ಶೆಟ್ಟಿ 12 ಜಗದೀಶ್‌ ಕೆ.ಹೆಚ್‌. 

3 ಸ್ನೇಹ ಸಿ.ವಿ. 13 ಬೂದೆಪ್ಪ ಹೆಚ್‌.ಬಿ. 

4 ಅಶೋಕ ಡಿ.ಆರ್‌. 14 ಬಸವರಾಜು 

5 ಐಷಾ ಪರ್‌ವೀನ್‌ 15 ಚನ್ನಬಸಪ್ಪ ಕೆ. 

6 ಪ್ರಶಾಂತ. ಆರ್‌. 16 ಯೋಗೀಶ್‌ ಟಿ. 

7 ನಾಗರಾಜು ಎಸ್‌. 17 ಶಾಂತ.ಎಲ್‌.ಹುಲಮನಿ 

8 ಇಸಲಾವುದ್ದೀನ್‌ 18 ಪುಷ್ಪಲತಾ.ಹೆಚ್‌. 

9 ರುದ್ರೇಶ.ಎಸ್‌.ಗಾಳಿ 19 ಅನುರಾಧ ಜಿ. 

10 ಅಶೋಕ ದುಡಗುಂಠಿ 20 ಅನಿತಾ ಸಿ. 




















ಪರೀಕ್ಷಾರ್ಥಿ ಅವಧಿಯಲ್ಲಿ ಪರೀಕ್ಷಾರ್ಥಿಗಳು ಅವರುಗಳ ವೇತನ, ಭತ್ಯೆಗಳನ್ನು ಮಹಾಲೇಖಪಾಲರು ನೀಡುವ ವೇತನ ಪಟ್ಟಿಯ ಆಧಾರದ 
ಮೇಲೆ ನಡೆಯುವುದು. 


ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರು ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಮುಖ್ಯಸ್ಥರುಗಳು ತರಬೇತಿಯ ವೇಳಾ ಪಟ್ಟಿಯಂತೆ 
ಪರೀಕ್ಷಾರ್ಥಿಗಳು ತರಬೇತಿ ಪಡೆಯಲು ಸೂಕ್ತ ವ್ಯವಸ್ಥೆಯನ್ನು ಮಾಡುವುದು. 


ಪರೀಕ್ಷಾರ್ಥಿಗಳು ಪಡೆದ ತರಬೇತಿಯ ವರದಿಯನ್ನು ಪ್ರತಿ ತಿಂಗಳ 10ನೇ ತಾರೀಖಿನೊಳಗೆ ಸರ್ಕಾರಕ್ಕೆ ಸಲ್ಲಿಸಬೇಕು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅನುಬಂ 


ಸಂಖ್ಯೆ: ಸಿಆಸುಇ 250 ಆಸೇಇ 2010, ಬೆಂಗಳೂರು, ದಿನಾಂಕ: 09ನೇ ಮಾರ್ಚ್‌, 2011 
































Heads of Department/Public Sector Undertakings 6 Weeks (08-08-2011 to 17-09-2011) 
1 Commissioner of Commercial Taxes 2 days 08-08-2011 - 09-08-2011 
2 Commissioner of Exercise 1 day 10-08-2011 
3 Registrar of Co-operative Societies 1 day 11-08-2011 
4 Chief Electoral Office 2 days 12-08-2011 — 16-08-2011 
5 Director of Food and Civil Supplies 1 day 17-08-2011 
6 Director of Industries and Commerce 1 day 18-08-2011 
7 Director of Social Welfare 1 day 19-08-2011 
8 Director of Survey and Settlement 1 day 20-08-2011 
9 Director of Women and Child Welfare 1 day 22-08-2011 




















೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೭, ೨೦೧೧ ಭಾಗ-೨ 






























































10 | Director of Bureau of Economics and Statistics 1 day 23-08-2011 
11 Director of Agriculture 1 day 24-08-2011 
12 | Director of Animal Husbandry and Veterinary Services 1 day 25-08-2011 
13 | Director of Sericulture 1 day 26-08-2011 
14 | Principal Chief Conservator of Forests 1 day 27-08-2011 
15 | Karnataka Lokayukta 2 days 29-08-2011 — 30-08-2011 
16 | Commissioner of Public Instructions 1 day 02-09-2011 
17 | Labour Commissioner 1 day 03-09-2011 
18 | Director of Municipal Administration 1 day 05-09-2011 
19 Director of Tourism 1 day 06-09-2011 
20 | Mysugar Company 1 day 07-09-2011 
21 Mysore Sales International Limited 1 day 08-09-2011 
22 | Mysore Paper Mills Limited 1 day 09-09-2011 
23 | Karnataka State Financial Corporation 1 day 12-09-2011 
24 | Karnataka State Industrial Investment & Development 1 day 13-09-2011 
Corporation 
25 | Karnataka Electricity Board 1 day 14-09-2011 
26 | Karnataka Power Corporation 1 day 15-09-2011 
27 | Karnataka Milk Federation 1 day 16-09-2011 
28 | Mysore Minerals Limited 1 day 17-09-2011 




















ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 354 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 88 ಸಅಸೇ 2011, ಬೆ೦ಗಳೂರು, ದಿನಾಂಕ: 10ನೇ ಮಾರ್ಚ್‌, 2011 


ಡಾ| ಪಿ. ಪ್ರಭು, ಉಪ ವ್ಯವಸ್ಥಾಪಕರು, ಕೋಲಾರ ಹಾಲು ಒಕ್ಕೂಟ, ಕೋಲಾರ ಇವರನ್ನು ಮಾನ್ಯ ಮುಖ್ಯಮಂತ್ರಿಗಳ ಪತ್ರಿಕಾ 
ಕಾರ್ಯದರ್ಶಿಗಳ ಕಛೇರಿಯ ವಾರ್ತಾಧಿಕಾರಿ ಹುದ್ದೆಗೆ ದಿನಾಂಕ: 01-10-2008ರಿ೦ಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ನೇಮಿಸಿದ ದಿನಾಂಕ: 
17-09-2009ರ ಅಧಿಸೂಚನೆ ಸಂಖ್ಯೆ ಸಿಆಸುಇ 746 ಸಅಸೇ 2008ರ ಆದೇಶವನ್ನು ದಿನಾಂಕ: 01-12-2010ರಿ೦ದ ಜಾರಿಗೆ ಬರುವಂತೆ ಉಪ 
ವ್ಯವಸ್ಥಾಪಕರ ಬದಲಾಗಿ ವ್ಯವಸ್ಥಾಪಕರು ಎಂದು ಹಾಗೂ ಮಾತೃ ಸಂಸ್ಥೆಯನ್ನು ಕೋಲಾರ-ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಬದಲಾಗಿ 
ಕರ್ನಾಟಕ ಹಾಲು ಮಹಾಮಂಡಳಿ, ಕೆ.ಎಂ.ಎಫ್‌., ಬೆ೦ಗಳೂರು ಎಂದು ಓದಿಕೊಳ್ಳತಕ್ಕದ್ದು. 

ಇವರ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಹೊರಡಿಸಿದ ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 746 ಸಅಸೇ 2008, 
ದಿನಾಂಕ; 09-11-2009ರಂತೆಯೇ ಮುಂದುವರೆಯುತ್ತದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 355 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 99 SAS 2011, Bengaluru, Dated 8th March, 2011. 
Sri Ashok Kumar C. Manoli, IAS (KN 82), Principal Secretary to Government, Information Technology, Science & 


Technology & Bio-Technology, Bengaluru is transferred with immediate effect and posted until further orders as Principal 
Secretary to Government, Revenue Department, Bengaluru in the existing vacancy. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೭, ೨೦೧೧ ೧೭೫ 





Sri M.N. Vidyashankar, IAS (KN 82), Principal Secretary to Government, E-Governance, Bengaluru is placed 
in additional charge of the post of Principal Secretary to Government, Information Technology, Science & Technology & 
Bio-Technology, Bengaluru with immediate effect and until further orders, vice Sri Ashok Kumar C. Manoli, IAS. 


Sri A.K. Monnappa, IAS (KN 82), Commissioner for Cane Development & Director of Sugar, Bengaluru is 
transferred with immediate effect and Sri N. Sriraman, IAS, Managing Director, Mysore Minerals Limited, Bengaluru is placed 
in additional charge of the post of Commissioner for Cane Development & Director of Sugar, Bengaluru until further orders. 


Sri S.N. Jayaram, IAS (KN 94), Inspector General of Registration & Commissioner of Stamps Bengaluru is 
transferred with immediate effect and posted until further orders as Regional Commissioner, Bengaluru Division, Bengaluru, in 
the existing vacancy. 


Sri B. Shivappa, IAS (KN 98), waiting for posting is posted with immediate effect and until further orders as Inspector 
General of Registration & Commissioner of Stamps, Bengaluru, in the downgraded ex-cadre post by keeping the cadre post in 
abeyance, vice Sri S.N. Jayaram, IAS transferred. 


Sri Anurag Tewari, IAS (KN 2007), Senior Assistant Commissioner, Madhugiri Sub-Division, Madhugiri is 
transferred with immediate effect and his services are placed at the disposal of Urban Development Department until further orders 
for being posted as Commissioner, Tumkuru City Corporation, Tumkuru, vice Sri Jayavibhavaswamy, KAS, transferred. 


By Order and in the Name of the Governor of Karnataka, 
ASHOK.P.ATRE 
Under Secretary to Government, 
P.R. 356 D.P.& A.R (Services) 


NOTIFICATION 
NO. DPAR 99 SAS 2011(1), Bengaluru, Dated 8th March, 2011. 


Sri M.R. Ramanna, KAS, Chief Executive Officer, Chickmagalur Zilla Panchayat is transferred with immediate effect 
and the Deputy Secretary-1 (Admin), Chickmagalur Zilla Panchayat is placed in additional charge of the post of Chief 
Executive Officer, Chickmagalur Zilla Panchayat until further orders. 


By Order and in the Name of the Governor of Karnataka, 
M.T. REJU, 
Deputy Secretary to Government, 
P.R. 357 D.P.& A.R (Services) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಳ 128 ಎಸ್‌ಜೆಡಿ 2011, ಬೆಂಗಳೂರು, ದಿನಾಂಕ: 09ನೇ ಮಾರ್ಚ್‌, 2011 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಿಆಸುಇ 43 ಆಸೇವ 2011, ದಿನಾಂಕ: 07-03-201ರಲ್ಲಿ ಶ್ರೀ ನಾಗರಾಜ, ಕೆ.ಎ.ಎಸ್‌. ಅಧಿಕಾರಿ 
(ಹಿರಿಯ ಶ್ರೇಣಿ), ಪ್ರಸ್ತುತ ವಿಶೇಷಾಧಿಕಾರಿಗಳು, ಕುಮಾರ ಕೃಪ ಅತಿಥಿ ಗೃಹ, ಬೆಂಗಳೂರು ಇವರ ಸೇವೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಇಲಾಖೆಯ ವಶಕ್ಕೆ ನೀಡಿದ್ದು, ಸದರಿಯವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರಧಾನ ವ್ಯವಸ್ಥಾಪಕರು, 
ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, ಬೆಂಗಳೂರು, ಇಲ್ಲಿನ ಶ್ರೀಮತಿ ಪ್ರಭಾವತಿ, ಕೆ.ಎ.ಎಸ್‌. ಅಧಿಕಾರಿ, ಇವರ ಸ್ಥಾನದಲ್ಲಿ ಮರು ಸ್ಥಳ 
ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ. ಕಮಲಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಪಿ.ಆರ್‌. 358 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಂಇ 08 ಎಟಿಎಸ್‌ 2011, ಬೆಂಗಳೂರು, ದಿನಾಂಕ: 09ನೇ ಮಾರ್ಚ್‌, 2011 


ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಹಶೀಲ್ದಾರರುಗಳ ವರ್ಗಾವಣೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ಮಾಡಬೇಕಾಗಿರುವುದರಿಂದ ದಿನಾಂಕ: 09-03-2011ರಂದು ನಡೆದ ವೃಂದ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ಕೆಳಕಂಡ ತಹಶೀಲ್ದಾರರ 
ವರ್ಗಾವಣೆಗಳನ್ನು ಮಾಡಲು ಅನುಮೋದಿಸಿದ್ದು, ಅದರಂತೆ ಈ ಕೆಳಕಂಡ ತಹಶೀಲ್ದಾರರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೭, ೨೦೧೧ ಭಾಗ-೨ 



































ಕ್ರಸಂ. ತಹಶೀಲ್ದಾರರ ಹೆಸರು ಹ ಕ್‌ ಸ್ಥಳ ಕರ್ಣ ಕುಡ ಸ್ಥಳ 
ಅಭಿಜಿನ್‌ ಬಿ. ವಿಶೇಷ ತಹಶೀಲ್ದಾರ್‌, ಕೆಎಸ್‌ಎಫ್‌ಸಿ, ತಹಶೀಲ್ದಾರ್‌, ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ, (ಶ್ರೀ ವಿಕ್ಠರ್‌ 
ಮಂಗಳೂರು ವಲಯ, ಮಂಗಳೂರು ಬಿ. ಫರ್ನಾಂಡಿಸ್‌ ಇವರ ಸ್ಥಾನಕ್ಕೆ) 
5 ವಿಕ್ಷರ್‌ ಬಿ. ಫರ್ನಾಂಡಿಸ್‌, ತಹಶೀಲ್ದಾರ್‌, ಭದ್ರಾವತಿ, ತಹಶೀಲ್ದಾರ್‌, ಕುಮಟಾ, ಕಾರವಾರ ಜಿಲ್ಲೆ (ಶ್ರೀ ಔದ್ರಾಮ್‌ 
ಶಿವಮೊಗ್ಗ ಜಿಲ್ಲೆ ಇವರ ಸ್ಥಾನಕ್ಕೆ 
ತಹಶೀಲ್ದಾರ್‌, ಸಿಂಧಗಿ ತಾಲ್ಲೂಕು, ಬಿಜಾಪುರೆ ಜಿಲ್ಲೆ 
3 ಔದ್ರಾಮ್‌, ತಹಶೀಲ್ದಾರ್‌, ಕುಮಟಾ, ಕಾರವಾರ ಜಿಲ್ಲೆ (ಶ್ರೀ ಶಿವಪ್ಪ ಯಲ್ಲಪ್ಪ ಭಜಂತ್ರಿ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನಕ್ಕೆ 
ಸ ಬಿ.ಆರ್‌. ದಯಾನಂದ, ವಿಶೇಷ ತಹಶೀಲ್ದಾರ್‌, ತಹಶೀಲ್ದಾರ್‌, ಕೋಲಾರ ತಾಲ್ಲೂಕು, ಕೋಲಾರ ಜಿಲ್ಲೆ 
ರೇಷ್ಮೆ ಮಾರಾಟ ಮಂಡಳಿ, ಬೆ೦ಗಳೂರು (ಶ್ರೀಮತಿ ಎಸ್‌.ಎಂ. ಮ೦ಗಳ ಇವರ ಸ್ಥಾನಕ್ಕೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 359 ಕಂದಾಯ ಇಲಾಖೆ (ಸೇವೆಗಳು-3) 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಇಡಿ 19 ಡಿಟಿಇ 2011, ಬೆಂಗಳೂರು, ದಿನಾಂಕ: 11ನೇ ಮಾರ್ಚ್‌, 2011 


ಶ್ರೀಮತಿ ಎಂ.ಎನ್‌. ಸುಜಾತ ಇವರು ಕರ್ನಾಟಕ ಲೋಕಸೇವಾ ಆಯೋಗದಿಂದ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿನ ಸರ್ಕಾರಿ 
ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ ಖಾಲಿ ಇದ್ದ ಎಲೆಕ್ಟಾನಿಕ್ಸ್‌ ಅಂಡ್‌ ಕಮ್ಯುನಿಕೇಷನ್‌ ಇಂಜಿನಿಯರಿಂಗ್‌ ವಿಭಾಗದ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ 
ಆಯ್ಕೆಗೊಂಡಿದ್ದು, ದಿನಾ೦ಕ: 27-09-2010ರಂದು ನಡೆದ ಕೌನ್ಸಿಲಿಂಗ್‌ನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ಚಾಮರಾಜನಗರ ಇಲ್ಲಿಗೆ ಸ್ಥಳ 
ಆಯ್ಕೆಮಾಡಿಕೊಂಡಿದ್ದು ಅದರಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಡಿ 159 ಡಿಟಿಇ 2010 ದಿನಾಂಕ: 27-09-2010ರಲ್ಲಿ ಸರ್ಕಾರಿ 
ಇಂಜಿನಿಯರಿಂಗ್‌ ಕಾಲೇಜು, ಚಾಮರಾಜನಗರ ಇಲ್ಲಿಗೆ ನೇಮಕಾತಿ ಆದೇಶವನ್ನು ನೀಡಿ ಆದೇಶ ಸ್ವೀಕೃತವಾದ 15 ದಿನಗಳೊಳಗಾಗಿ ಕರ್ತವ್ಯಕ್ಕೆ 
ಹಾಜರಾಗಲು ಸೂಚಿಸಲಾಗಿತ್ತು. ಆದರೆ ಅವರು ಕರ್ತವ್ಯಕ್ಕೆ ಹಾಜರಾಗಲು ಕಾಲಾವಕಾಶ ನೀಡಬೇಕೆಂದು ಕೋರಿದ್ದರ ಮೇರೆಗೆ ಸರ್ಕಾರದ ಪತ್ರ ಸಂಖ್ಯೆ: 
ಇಡಿ 205 ಡಿಟಿಇ 2010. ದಿನಾಂಕ: 20-10-2010ರಲ್ಲಿ ಮೂರು ತಿಂಗಳ ಕಾಲಾವಕಾಶವನ್ನು ಸಹ ನೀಡಲಾಗಿತ್ತು. 


ಆದರೆ ಅವರು ಕಾಲಾವಕಾಶವನ್ನು ನೀಡಲಾದ ಅವಧಿಯೊಳಗೆ ಕರ್ತವ್ಯಕ್ಕೆ ಕಾರ್ಯ ವರದಿ ಮಾಡಿಕೊಳ್ಳದೆ ಪುನಃ ಸರ್ಕಾರಕ್ಕೆ ಮನವಿ 
ಸಲ್ಲಿಸಿ ಇಂಡಿಯನ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಸೈನ್ಸ್‌ ಇಲ್ಲಿ ಪಿ.ಹೆಚ್‌.ಡಿ. ವ್ಯಾಸಂಗ ಮಾಡುತ್ತಿದ್ದು ವ್ಯಾಸಂಗ ಪೂರ್ಣಗೊಳಿಸಲು ಒಂದು ವರ್ಷಗಳ ಕಾಲ 
ಬೇಕಾಗಿರುವುದರಿಂದ ಒಂದು ವರ್ಷಗಳ ಅವಧಿಗೆ ಕರ್ತವ್ಯಕ್ಕೆ ಹಾಜರಾಗಲು ಕಾಲಾವಕಾಶವನ್ನು ವಿಸ್ತರಿಸುವಂತೆ ಕೋರಿರುತ್ತಾರೆ. 


ಆದರೆ ಸದರಿಯವರು ಅವರಿಗೆ ನೀಡಲಾದ ಅವಧಿಯೊಳಗೆ ಕರ್ತವ್ಯಕ್ಕೆ ಹಾಜರಾಗದೆ ಇರುವುದರಿಂದ ಸದರಿಯವರಿಗೆ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ಇಡಿ 159 ಡಿಟಿಇ 2010 ದಿನಾಂಕ: 27-09-2010ರಲ್ಲಿ ನೀಡಿರುವ ಸ್ಥಳ ನೇಮಕಾತಿ ಆದೇಶವನ್ನು ತಕ್ಷಣದಿಂದಲೇ ಜಾರಿಗೆ 

ಬರುವಂತೆ ನಿಯಮಾನುಸಾರ ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎನ್‌. ಜಗದೀಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 360 ಶಿಕ್ಷಣ ಇಲಾಖೆ (ತಾಂತ್ರಿಕ ಶಿಕ್ಷಣ) 
ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಯುಸೇಇ 32 ಯುಇಸೇ 11, ಬೆಂಗಳೂರು, ದಿನಾಂಕ: 10ನೇ ಮಾರ್ಚ್‌, 2011 


ಶ್ರೀ ಕೆ.ಎಲ್‌.ಸುಭಾಷ್‌ಚಂದ್ರ, ಸಹಾಯಕ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು, ಅವರನ್ನು ಅಧಿಸೂಚನೆ 
ಸಂಖ್ಯೆ: ವಾಕೈೆ 15 ಜಕೈಸೇ 10, ದಿನಾಂಕ:13-08-2010ರಲ್ಲಿ ನಿಯೋಜನೆ ಮೇರೆಗೆ ಸಹಾಯಕ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, 
ಜಿಲ್ಲಾ ಪಂಚಾಯತ್‌, ಚಾಮರಾಜನಗರ, ಈ ಹುದ್ದೆಗೆ ನೇಮಿಸಿದ್ದು, ಅದರಂತೆ ಅವರನ್ನು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ 
ದಿನಾಂಕ:25-08-2010ರ ಅಪರಾಹ್ನದಿ೦ದಲೇ ಜಾರಿಗೆ ಬರುವಂತೆ ಬಿಡುಗಡೆ ಮಾಡಲಾಗಿದೆ ಮತ್ತು ಆಯುಕ್ತರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, 
ಇವರ ಬಳಿ ವರದಿ ಮಾಡಿಕೊಳ್ಳಲು ನಿರ್ದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 361 ಯುವಜನ ಸೇವಾ ಇಲಾಖೆ. 


